ಕರ್ನಾಟಕ ವಿಧಾನ ಪರಿಷತು 


ವ 


1968 


ಶೀ ಹೆಚ್‌.ಎಂ.ರಮೇಶ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


23.03.2021 


ಉತ್ತರಿಸುವ ಸಚಿವರು 


NE 


ಗಣಿ ಮತ್ತು ಭೊವಿಜ್ಞಾನ ಸಚಿವರು 


ನೀಡಲು " 
ಮಾಡಿಕೊಳ್ಳಲು 


ಮತ್ತು 
ಸರ್ಕಾರವು 


ಲೈಸೆನ್ಸ್‌ ನವೀಕರಣ 
ನಿಗಧಿಪಡಿಸಿರುವ 


| ಮಾನದಂಡಗಳೇನು; (ಮಾಹಿತಿ ನೀಡುವುದು) 


ಸಂ ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿರುವ ಕಲ್ಲು ಸ್ಥಾರ ಹಾಗೂ ಕಷರಗಳ [ರಾಜ್ಯದ ನಿರ್ದಷ್ಠ ಉಪವನಾವಗಳ ಗಣಿಗಾರಗ 3 
ಎಷ್ಟು (ತಾಲ್ಲೂಕುವಾರು ನೀಡುವುದು) ಕಲ್ಲುಗಣಿ ಗುತ್ತಿಗೆಗಳನ್ನು 2914 ಎಕರೆ ಪ್ರದೇಶದಲ್ಲಿ ಹಾಗೂ. 
ನಿರ್ದಿಷ್ಟವಲ್ಲದ ಉಪಖನಿಜಗಳ ಗಣಿಗಾರಿಕೆಗಾಗಿ 2772 
ಗುತ್ತಿಗೆಗಳನ್ನು 11924 ಎಕರೆ ಪ್ರದೇಶದಲ್ಲಿ ಮತ್ತು ಸ್ಟೋನ್‌ 
ಕ್ರಷರ್‌ ಕಾರ್ಯಾಚರಣೆಗಾಗಿ -: 1682 ಲೈಸೆನ್ಸ್‌ಗಳನ್ನು 
ಮಂಜೂರು ಮಾಡಲಾಗಿರುತ್ತದೆ. 
ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಆ) |ಕಲ್ಲು ಕ್ಷಾರಿ ಹಾಗೂ ಕ್ರಷರ್‌ ಗಳಿಗೆ ಅನುಮತಿ 


ದಿನಾಂಕ. 12.08.2016 ರಂದು ಕರ್ನಾಟಕ ಉಪಖನಿಜ 
ರಿಯಾಯಿತಿ (ತಿದ್ದುಪಡಿ) ನಿಯಮಗಳು, 2016ನ್ನು ಜಾರಿಗೆ 
ತಂದಿದ್ದು, ಸದರಿ ನಿಯಮಗಳಂತೆ 
ಜಮೀನುಗಳಲ್ಲಿ ಲಭ್ಯವಿರುವ ಉಪಖನಿಜ ನಿಕ್ಷೇಪಗಳನ್ನು 
ಹರಾಜು ಮೂಲಕ ಮಂಜೂರು ಮಾಡಬೇಕಾಗಿರುತ್ತದೆ. 
ಪಟ್ಟಾ ಜಮೀನುಗಳಲ್ಲಿ ಲಭ್ಯವಿರುವ ಖನಿಜವನ್ನು 
ತೆಗೆಯಲು ಪಟ್ಟಾದಾರರಿಗೆ ಅಥವಾ ಪಟ್ಟಾದಾರರು ಒಪ್ಪಿಗೆ | 
ನೀಡುವ ವ್ಯಕ್ತಿಗಳಿಗೆ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ 
ನಿರಾಕ್ಷೇಪಣಾ ಪತ್ರ ಭೂಪರಿವರ್ತನೆ ಆದೇಶ ಮತ್ತು 
ಪರಿಸರ ಅನುಮತಿ ಪತ್ರ ಪಡೆದು ಕಲ್ಲು ಗಣಿಗಾರಿಕೆಗೆ 
ಲೈಸೆನ್ಸ್‌ ನೀಡಲಾಗುತ್ತಿದೆ. 
ಕರ್ನಾಟಕ ಉಪಖನಿಜ ರಿಯಾಯಿತಿ (ತಿದ್ದುಪಡಿ) 


ಸರ್ಕಾರಿ 


ನಿಯಮಗಳು, 2016ರ ನಿಯಮ 8-ಸಿ ರಂತೆ ಕಲ್ಲುಗಣಿ 
ಗುತ್ತಿಗೆಗಳ  ಪರಿಭಾವಿತ ಅವಧಿ ವಿಸ್ತರಣೆಗೆ ಕ್ರಮ 
ವಹಿಸಲಾಗುತಿದೆ. 

--2 


-2- 
y N 


ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತಣ 
ಅಧಿನಿಯಮ, 201 ಹಾಗೂ ಕರ್ನಾಟಕ ಕಲ್ಲುಪುಡಿ ಮಾಜವ 
ಘಟಕಗಳ ನಿಯೆಂತ್ರಣ ನಿಯಮಗಳು, 20122 ರಂತೆ ಜಿಲ್ಲಾ 
ಕಲ್ಲುಪುಡಿ ಮಾಡುವ ಘಟಕಗಳ ಲೈಸೆನ್ನಿಂಗ್‌ ಮತ್ತು ನಿಯಂತ್ರಣಾ 
ಪ್ರಾಧಿಕಾರಕ್ಕೆ ಕ್ರಷರ್‌ ಘಟಕಗಳನ್ನು ಸ್ಥಾಪಿಸಲು ಪರವಾನಗಿ ನೀಡುವ 
ಅಧಿಕಾರ ಪ್ರತ್ಯಾಯೋಜಿಸಲಾಗಿದೆ. 
ಅದರಂತೆ ಕಲಂ 6(3) ರಂತೆ ಕಂದಾಯ, ಅರಣ್ಯ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ 
ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕ್ರಷರ್‌ ಪರವಾನಗಿ ಕೋರಿ 
ಸಲ್ಲಿಸಿರುವ ಅರ್ಜಿತ ಪ್ರದೇಶವನ್ನು ಜಂಟಿ ಸ್ಥಳ ಪರಿಶೀಲನೆ ನಡೆಸಿ 
ಕಲಂ 6 ಮತ್ತು 6-ಸಿ ರಲ್ಲಿನ ಎಲ್ಲಾ ಷರತ್ತುಗಳು ಪಾಲನೆಯಾದಲ್ಲಿ 
ವರದಿ ನೀಡಿದ ನಂತರ ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ 
ಲೈಸೆನ್ನಿಂಗ್‌ ಮತ್ತು ನಿಯಂತ್ರಣಾ ಪ್ರಾಧಿಕಾರದಿಂದ ಅರ್ಜಿತ 
ಪ್ರದೇಶವನ್ನು ಕ್ರಷರ್‌ ಸುರಕ್ಷಿತ ವಲಯವೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸಿ, ಫಾರಂ-ಬಿ! ರಲ್ಲಿ ಅನುಪಾಲನಾ ಪ್ರಮಾಣ 
ಪತ್ರ ನೀಡಲಾಗುವುದು. 
ಅರ್ಜಿದಾರರು ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ 
ಮಂಡಳಿಯಿಂದ Consent for Establishment (CFE) 
ಹಾಗೂ Consent (C೯೦) ಪಡೆದು 
ಹಾಜರುಪಡಿಸಿದ ನಂತರ ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ 
ಲೈಸೆನ್ಸಿಂಗ್‌ ಮತ್ತು ನಿಯಂತ್ರಣಾ ಪ್ರಾಧಿಕಾರದಿಂದ ಘಾಠಂ-ಸಿ 
(ಕ್ರಷರ್‌ ಲೈಸೆನ್ಸ) ರಲ್ಲಿ ಕ್ರಷರ್‌ ಪರವಾನಗಿ ನೀಡಲಾಗುವುದು. 


for Operation 


ಇ) 


ಈ ಕಲ್ಲುಕ್ತಾರಿ 'ಮತ್ತು ಕ್ರಷರ್‌ ಗಳು 


ಸರ್ಕಾರದ ಮಾನದಂಡಗಳಂತೆ ಕಾರ್ಯ 


ನಿರ್ವಹಿಸುತಿರುವ ಬಗ್ಗೆ ಮೇಲ್ರಿಚಾರಣೆ 
pr) [a ವ 


| ನಡೆಸುವರು ಯಾರು; ಈ ಕಲ್ಲುಕ್ತಾರಿ 


ಮತ್ತು" ಕ್ರಷರ್‌ಗಳನ್ನು 
ತಪಾಸಣೆ ' ಮಾಡಿರುವ ವರದಿಗಳೇನು; 
(ವಿವರ ನೀಡುವುದು) 


ಕಾಲಕಾಲಕ್ಕೆ 


ಕರ್ನಾಟಕ -.ಉಪಖನಿಜ ರಿಯಾಯಿತಿ ನಿಯಮಗಳು, 1994 ರ 
ನಿಯಮ 40 ರಂತೆ ಸಕ್ಷಮ ಪ್ರಾಧಿಕಾರಿಗಳಾದ ಜಿಲ್ಲಾ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು / ಹಿರಿಯ 
ಭೂವಿಜ್ಞಾನಿಯವರು ಪ್ರತಿ ಸಾಲಿನಲ್ಲಿ ಕಲ್ಲುಗಣಿ ಗುತ್ತಿಗೆದಾರರುಗಳು 
ಗುತ್ತಿಗೆ ಪ್ರದೇಶದಲ್ಲಿ ಉತ್ಪಾದಿಸಿ. ಸಾಗಾಣಿಕೆ ಮಾಡಿದ ಉಪಖನಿಜದ 
ಪ್ರಮಾಣ, ಪಾವತಿಸಿದ ಪ್ರಮಾಣದ ವಿವರಗಳ ಸಂಬಂಧ "ಗುತ್ತಿಗೆ 
ಪ್ರದೇಶಗಳನ್ನು ಸ್ಥಳ ತಪಾಸಣೆ ಮಾಡಿಸಿ ಆಡಿಟ್‌ ವರದಿಯನ್ನು 
ಜಾರಿ ಮಾಡಲಾಗುತ್ತೆ. 

ಸದರಿ ಸಮಯದಲ್ಲಿ : ಗುತ್ತಿಗೆ 'ಪ್ರದೇಶದಲ್ಲಿ ' ಗಡಿ ಸ 
ನಾಮಫಲಕ ಅಳವಡಿಸಿರುವ ಹಾಗೂ ಸುರಕ್ಷತಾ ಕ್ರಮಗಳನ್ನು 
ಕೈಗೊಂಡಿರುವ ಬಗ್ಗೆ ತಪಾಸಣೆ ಮಾಡುತ್ತಿರುತ್ತಾರೆ. 


3 


3- 


ಕಲ್ಲುಪುಡಿ ಮಾಡುವ ಘಟಕಗಳ ಸಂಬಂಧ ಇನ್ನ ಇವಾಪುಡ 
ಮಾಡು ಫಟಿಕಗಳ ನಿಯಂತ್ರಣ ಮತ್ತು ಲೈಸೆನ್ದಿಂಗ ಪ್ರಾಧಿಕಾರದ 
ಸದಸ್ಯರುಗಳಾದ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ 
ಯಿಂದ ಕಾಲಕಾಲಕ್ಕೆ ತಪಾಸಣೆ ನಡೆಸಿ ಸದರಿಯವರು ಕ್ರಷರ್‌ 
ಲೈಸೆನ್ಸ್‌ ಮಂಜೂರಾತಿಗೆ ನೀಡಿರುವ Consent For Operation 
ನಲ್ಲಿನ ಷರತ್ತು ಮತ್ತು ನಿಬಂಧನೆಗಳನ್ನು ಪಾಲಿಸಿರುವ ಬಗ್ಗೆ 
ಕಾಲಕಾಲಕ್ಕೆ ಪರಿಶೀಲನೆ ಮಾಡುತ್ತಾರೆ. 


ಈ) 


ಕಳೆದ 3 "ವರ್ಷಗಳಲ್ಲಿ ರಾಜ್ಯದ 
ಜಿಲ್ಲೆಯಲ್ಲಿರುವ ಕಲ್ಲುಕ್ಷಾರಿ ಮತ್ತು ಕ್ರಷರ್‌ 
ಗಳಲ್ಲಿ ನಡೆದಿರುವ ಅವಘಡಗಳ ಬಗ್ಗೆ 


ಮಾಹಿತಿ ಇದೆಯೇ; ಈ ಕಲ್ಲು ಕ್ತಾರಿ 
ಮತ್ತು ಕ್ರಷರ್‌ಗಳ ವಿರುದ್ಧ ಕಳೆದ 3 
ವರ್ಷಗಳಲ್ಲಿ ಸಾರ್ವಜನಿಕರಿಂದ 


ಸ್ಟೀಕೃತವಾಗಿರುವ ದೂರು ಅರ್ಜಿಗಳಷ್ಟು 
ಈ ದೂರು ಅರ್ಜಿಗಳಿಗೆ ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು? 
(ತಾಲ್ಲೂಕುವಾರು ಮತ್ತು ಕ್ವಾರಿವಾರು 
ಮಾಹಿತಿಗಳನ್ನು ನೀಡುವುದು) 


* ಚಾಮರಾಜನಗರ ಜಿಲ್ಲೆ ಮತ್ತು ವಾ್‌ ಮಕ್ಕಡಹಳ್ಳಿ 
ಗ್ರಾಮದಲ್ಲಿ ಶ್ರೀ ಸ್ವಾಮಿ ಎಂಬುವರು ಪರವಾನಿಗೆ ಹೊಂದಿರುವ 
ಕಲ್ಲುಗಣಿಗುತ್ತಿಗೆ ಪ್ರದೇಶದಲ್ಲಿ ಇಟ್ಟಿದ್ದ ಸ್ಫೋಟಕ ಸಿಡಿದು, 
ದಿನಾಂಕ 28.12.2020 ರಂದು ಶ್ರೀ ಮಹದೇವಶೆಟ್ಟಿ 
ಎಂಬುವರು ಮೃತಪಟ್ಟಿರುತ್ತಾರೆ. 

* ಚಿಕ್ಕಬಳ್ಳಾಪುರ ಬಿಲ್ಲೆ, ಗುಡಿಬಂಡೆ ತಾಲ್ಲೂಕು, ಹಿರೇನಾಗವಲ್ಲಿ 
ಗ್ರಾಮದಲ್ಲಿ ದಿನಾಂಕ 23.02.2021 ರಂದು ಸ್ಫೋಟ ಘಟನೆ 
ಸಂಬಂಧ ಗುಡಿಬಂಡೆ ಪೊಲೀಸ್‌ ಠಾಣೆಯಲ್ಲಿ ದಿನಾಂಕ 
23.02.2021 ರಂದು ಮೊಕದ್ದಮೆ: ಸಂಖ್ಯೆ 0034/2021 
ದಾಖಲಾಗಿದ್ದು, ಸದರಿ ಮೊಕದ್ದಮೆಯಲ್ಲಿ ನಮೂದಿಸಿರುವ | 
ಮಾಹಿತಿಯಂತೆ ಪರವಾನಿಗೆ ಹೊಂದಿದ್ದ ಕಲ್ಲುಗಣಿ ಗುತ್ತಿಗೆ 
ಪ್ರದೇಶದಲ್ಲಿ - ದಾಸ್ತಾನು ಮಾಡಲಾಗಿದ್ದ ಸ್ಫೋಟಕಗಳನ್ನು 
ನಾಶಪಡಿಸುವ ಸಂದರ್ಭದಲ್ಲಿ ಸ್ಫೋಟಪ ಸಂಭವಿಸಿರುವುದು 
ಕಂಡುಬಂದಿರುತ್ತದೆ. 

* ದಿನಾಂಕ 21012021 ರಂದು ಶಿವಮೊಗ್ಗ ತಾಲ್ಲೂಕು, 
ಕಲ್ಲಗಂಗೂರು ಗ್ರಾಮದ ವ್ಯಾಪ್ತಿಯಲ್ಲಿ ಪರವಾನಿಗೆ ಹೊಂದಿದ್ದ 
ಸ್ಫೋನ್‌ ಕ್ರಷರ್‌ ಘಟದ ಪ್ರದೇಶದಲ್ಲಿ 'ಸ್ಫೋಟಕ ಸಿಡಿದು 06 
ಜನ ಕಾರ್ಮಿಕರು ಮೃತಪಟ್ಟಿರುತ್ತಾರೆ. 

: ಮೇಲೆ ತಿಳಿಸಿರುವ ಕಲ್ಲುಗಣಿ ಪ್ರದೇಶಗಳ ಮೇಲೆ ಯಾವುದೇ 
ದೂರುಗಳು ಸ್ವೀಕೃತವಾಗಿರುವುದಿಲ್ಲ. 


ಸಂಖ್ಯೆ ಸಿಐ 230 ಎಂಎಂಎನ್‌ 2021 


CT NE 
(ಮುರಿಗೇಶ್ಲ ಆರ್‌. ನಿರಾಣಿ) 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


